Kerala Gazette No. 31 dated 4th August 2020 . 


PART I 


Section iii 


सत्यमेव जयते 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಐ ) ಇಲಾಖೆ 


ಅಧಿಸೂಚನೆ 


ನಂಬ್ರ 5912 { ಲೆಗ್ , ಐ 2 / 2018 / ಕಾನೂನು . 


2018 ಮಾರ್ಚ್ 31, 
ತಿರುವನಂತಪುರಂ , 1193 ಮೀನ 17 / 

1940 ಚೈತ್ರ 10. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ . ವಿಧಾನಸಭೆಯು ಮಂಜೂರು ಮಾಡಿದಂತಹ 
ಮಸೂದೆಗೆ 2018 ಮಾರ್ಚ್ 31 ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ 


G 34 / 2018 / GPC . 


63 


2 


2018 ರ 8 ನೇ ಅಧಿನಿಯಮ 


2018 ರ ವೇತನಗಳ ಹಾಗೂ ಭತ್ಯೆಗಳ ಸದಾಯ (ತಿದ್ದುಪಡಿ ) ಅಧಿನಿಯಮ 
1951 ರ ವೇತನಗಳ ಹಾಗೂ ಭತ್ಯೆಗಳ ಸಂದಾಯ ಅಧಿನಿಯಮವನ್ನು ಮತ್ತಷ್ಟೂ 

ತಿದ್ದುಪಡಿಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ . 


ಪೀಠಿಕೆ -1951 ರ ವೇತನಗಳ ಹಾಗೂ ಭತ್ಯೆಗಳ ಸಂದಾಯ ಅಧಿನಿಯಮವನ್ನು 
ಮತ್ತಷ್ಟೂ ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದಲೂ , 

ಭಾರತ ಗಣರಾಜ್ಯದ ಅರುವತ್ತೊಂಬತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮವನ್ನು 
ಮಾಡಲಾಗಿದೆ: 


1. ಸಂಕ್ಷಿಪ್ತ ನಾಮ ಮತ್ತು ಪ್ರಾರಂಭ. (1 ) ಈ ಅಧಿನಿಯಮವನ್ನು 2018 ರ 
ವೇತನಗಳ ಹಾಗೂ ಭತ್ಯೆಗಳ ಸಂದಾಯ ( ತಿದ್ದುಪಡಿ ) ಅಧಿನಿಯಮವೆಂದು ಕರೆಯಬಹುದು . 


( 2 ) 


ಇದು 2018 ಏಪ್ರಿಲ್ 1 ನೇ ದಿನಾಂಕದಂದು ಜಾರಿಗೆ ಬರತಕ್ಕದ್ದು . 


2 . 


3 ನೇ ವಿಭಾಗದ ತಿದ್ದುಪಡಿ. - 1951 ರ ವೇತನಗಳ ಹಾಗೂ ಭತ್ಯೆಗಳ ಸಂದಾಯ 
ಅಧಿನಿಯಮ (1951 ರ XIV) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು ) ದ 3 ನೇ ವಿಭಾಗದಲ್ಲಿ ಹಾಗೂ ಮುಖ್ಯ ಸಚೇತಕ , ಒಂದು ಸಾವಿರ 
ರೂಪಾಯಿಗಳ ಸಂಬಳ ” ಎಂಬ ಪದಗಳ ಜಾಗದಲ್ಲಿ ಹಾಗೂ ಮುಖ್ಯ ಸಚೇತಕ , ಎರಡು 
ಸಾವಿರ ರೂಪಾಯಿಗಳ ಸಂಬಳ ” ಎಂಬ ಪದಗಳನ್ನು ಹಾಗೂ “ ಹನ್ನೆರಡು ಸಾವಿರ 
ರೂಪಾಯಿಗಳು ” ಎಂಬ ಪದಗಳ ಜಾಗದಲ್ಲಿ ನಲುವತ್ತು ಸಾವಿರ ರೂಪಾಯಿಗಳು ” ಎಂಬ 
ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು . 


3 . 


4 ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 4 ನೇ ವಿಭಾಗದಲ್ಲಿ 
“ ಹಾಗೂ ವಿಧಾನಸಭೆಯ ಉಪಸಭಾಧ್ಯಕ್ಷರು , ಒಂದು ಸಾವಿರ ರೂಪಾಯಿಗಳ ಸಂಬಳ ” 
ಎಂಬ ಪದಗಳ ಜಾಗದಲ್ಲಿ ಹಾಗೂ ವಿಧಾನಸಭೆಯ ಉಪಾಸಭಾಧ್ಯಕ್ಷರು , ಎರಡು ಸಾವಿರ 


64 


3 . 


4 . 


5 . 


לל 


ರೂಪಾಯಿಗಳ ಸಂಬಳ ” ಎಂಬ ಪದಗಳನ್ನು ಹಾಗೂ “ ಹನ್ನೆರಡು ಸಾವಿರ ರೂಪಾಯಿಗಳು ” 
ಎಂಬ ಪದಗಳ ಜಾಗದಲ್ಲಿ ನಲುವತ್ತು ಸಾವಿರ ರೂಪಾಯಿಗಳು ” ಎಂಬ ಪದಗಳನ್ನು 
ಬದಲಿಯಾಗಿ ಸೇರಿಸತಕ್ಕದ್ದು. 

5 ಸಿ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 5 ಸಿ ವಿಭಾಗದಲ್ಲಿ 
“ ಐದು ಲಕ್ಷ ರೂಪಾಯಿಗಳು ” ಎಂಬ ಪದಗಳ ಜಾಗದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳು ” 
ಎಂಬ ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು. 

ಹೊಸ ವಿಭಾಗ 5 ಡಿ ಯ ಸೇರ್ಪಡೆ. ಪ್ರಧಾನ ಅಧಿನಿಯಮದಲ್ಲಿ 5 ಸಿ 
ವಿಭಾಗದ ನಂತರ , ಈ ಕೆಳಗಿನ ವಿಭಾಗವನ್ನು ಸೇರ್ಪಡೆಗೊಳಿಸತಕ್ಕದ್ದು, ಅದೇನೆಂದರೆ : 

ವಿಧಾನಸಭಾ ಸದಸ್ಯರುಗಳ ವಿಮಾನ ಪ್ರಯಾಣ . - ವಿಧಾನಸಭೆಯ 
ಪ್ರತಿಯೊಂದು ಸದಸ್ಯನಿಗೂ ವಿಧಾನಸಭೆಯ ಸಮಾವೇಶಗಳಲ್ಲಿ ಅಥವಾ ಅದರ ಯಾವುದೇ 
ಸಮಿತಿಗಳಲ್ಲಿ ಭಾಗವಹಿಸುವುದಕ್ಕಾಗಿ ರಾಜ್ಯದ ಒಳಗೆ ಹಾಗೂ ಹೊರಗೆ ನಡೆಸಿದ ವಿಮಾನ 
ಪ್ರಯಾಣದ ಚಾರ್ಜುಗಳನ್ನು , ವರ್ಷಕ್ಕೆ ಗರಿಷ್ಟ ಐವತ್ತು ಸಾವಿರ ರೂಪಾಯಿಗಳ 
ಮಿತಿಗೊಳಪಟ್ಟು , ರೀಇಂಬರ್ಸ್ ಮಾಡಲು ಅರ್ಹತೆ ಹೊಂದಿರತಕ್ಕದ್ದು. ”. 

6 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 6 ನೇ ವಿಭಾಗದ ( 2) ನೇ 
ಉಪವಿಭಾಗದಲ್ಲಿ ಹತ್ತು ಸಾವಿರದ ಐನೂರು ರೂಪಾಯಿಗಳು ” ಎಂಬ ಪದಗಳ ಜಾಗದಲ್ಲಿ 
“ ಹದಿನೇಳು ಸಾವಿರ ರೂಪಾಯಿಗಳು ” ಎಂಬ ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು . 

8 ನೇ ವಿಭಾಗದ ತಿದ್ದುಪಡಿ ಪ್ರಧಾನ ಅಧಿನಿಯಮದ 8 ನೇ ವಿಭಾಗದಲ್ಲಿ , (1) ನೇ 
ಉಪವಿಭಾಗದಲ್ಲಿ , 

( i ) ( ಎ ) ಖಂಡದಲ್ಲಿ , ಒಂದು ಸಾವಿರ ರೂಪಾಯಿಗಳು ” ಎಂಬ ಪದಗಳ 
ಜಾಗದಲ್ಲಿ ಎರಡು ಸಾವಿರ ರೂಪಾಯಿಗಳು ” ಎಂಬ ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು ; 
( i ) ( ಎಎ ) ಖಂಡದಲ್ಲಿ , “ ಹನ್ನೆರಡು ಸಾವಿರ 

ಸಾವಿರ ರೂಪಾಯಿಗಳು ” ಎಂಬ 
ಪದಗಳ ಜಾಗದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳು ” ಎಂಬ ಪದಗಳನ್ನು ಬದಲಿಯಾಗಿ 
ಸೇರಿಸತಕ್ಕದ್ದು; 

( ii ) ( ಬಿ ) ಖಂಡದ ಷರತ್ತಿನಲ್ಲಿ , “ ಹದಿನೈದು ಸಾವಿರ ರೂಪಾಯಿಗಳು ” ಎಂಬ 
ಪದಗಳ ಜಾಗದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಳು ” ಎಂಬ ಪದಗಳನ್ನು ಬದಲಿಯಾಗಿ 
ಸೇರಿಸತಕ್ಕದ್ದು . 


6 . 


7 . 


65 


4 


8 . 


8 ಎ ವಿಭಾಗದ ತಿದ್ದುಪಡಿ , ಪ್ರಧಾನ ಅಧಿನಿಯಮದ 8 ಎ ವಿಭಾಗದಲ್ಲಿ, 

( 1 ) ( 5) ನೇ ಉಪವಿಭಾಗದಲ್ಲಿ , “ ಏಳು ಸಾವಿರದ ಐನೂರು ರೂಪಾಯಿಗಳು ? 
ಎಂಬ ಪದಗಳ ಜಾಗದಲ್ಲಿ ಹನ್ನೊಂದು ಸಾವಿರ ರೂಪಾಯಿಗಳು ” ಎಂಬ ಪದಗಳನ್ನು 
ಬದಲಿಯಾಗಿ ಸೇರಿಸತಕ್ಕದ್ದು . 

( 2 ) ( ಎ ) ಉಪವಿಭಾಗದಲ್ಲಿ , ಒಂದು ಸಾವಿರ ರೂಪಾಯಿಗಳು ” ಎಂಬ 
ಪದಗಳ ಜಾಗದಲ್ಲಿ ನಾಲ್ಕು ಸಾವಿರ ರೂಪಾಯಿಗಳು ” ಎಂಬ ಪದಗಳನ್ನು ಹಾಗೂ ಮೂರು 
ಸಾವಿರ ರೂಪಾಯಿಗಳು ? 

ಪದಗಳ ಜಾಗದಲ್ಲಿ “ ಎಂಟು ಸಾವಿರ ರೂಪಾಯಿಗಳು ” 
ಎಂಬ ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು. 

8 ಬಿ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 8 ಬಿ ವಿಭಾಗದಲ್ಲಿ , 
“ ಅದಕ್ಕಿಂತ ” ಎಂಬ ಪದಗಳ ಜಾಗದಲ್ಲಿ ಒಳಗೊಂಡು ವಿಧಾನಸಭೆಯ ” ಎಂಬ ಪದಗಳನ್ನು 
ಬದಲಿಯಾಗಿ ಸೇರಿಸತಕ್ಕದ್ದು. 


9 . 


10 . 


ಅನುಸೂಚಿಯ ತಿದ್ದುಪಡಿ, ಪ್ರಧಾನ ಅಧಿನಿಯಮದ ಅನುಸೂಚಿಯಲ್ಲಿ, 


( 1 ) ಐಟಮ್ 1 ರಲ್ಲಿ , 


( ಎ ) ಸಬ್ ಐಟಮ್ (1) ರಲ್ಲಿ , 

( 1 ) ( ಎ ) ಖಂಡದಲ್ಲಿ , “ ಕಿಲೋಮೀಟರಿಗೆ ಹತ್ತು ರೂಪಾಯಿಗಳು ” ಎಂಬ 
ಪದಗಳ ಜಾಗದಲ್ಲಿ “ಕಿಲೋಮೀಟರಿಗೆ ಹದಿನೈದು ರೂಪಾಯಿಗಳು ” ಎಂಬ ಪದಗಳನ್ನು 
ಬದಲಿಯಾಗಿ ಸೇರಿಸತಕ್ಕದ್ದು ಹಾಗೂ ಆಕಸ್ಮಿಕ ವೆಚ್ಚಗಳಿಗೆ ಕಿಲೋಮೀಟರಿಗೆ ಪ್ಲಸ್ ಐವತ್ತು 
ಪೈಸೆ ” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು; 
( ii ) ( ಬಿ ) ಖಂಡದಲ್ಲಿ , “ಕಿಲೋಮೀಟರಿಗೆ ಐವತ್ತು ಪೈಸೆ ” ಎಂಬ 

ಪೈಸೆ ” ಎಂಬ ಪದಗಳ 
ಜಾಗದಲ್ಲಿ “ಕಿಲೋ ಮೀಟರಿಗೆ ಎರಡು ರೂಪಾಯಿಗಳು ” ಎಂಬ ಪದಗಳನ್ನು ಬದಲಿಯಾಗಿ 
ಸೇರಿಸತಕ್ಕದ್ದು ; 

( ii ) ( ಸಿ ) ಖಂಡದಲ್ಲಿ , “ ಏಳುನೂರ ಐವತ್ತು ರೂಪಾಯಿಗಳು ” ಎಂಬ 
ಪದಗಳ ಜಾಗದಲ್ಲಿ ಒಂದು ಸಾವಿರ ರೂಪಾಯಿಗಳು ” ಎಂಬ ಪದಗಳನ್ನು ಬದಲಿಯಾಗಿ 
ಸೇರಿಸತಕ್ಕದ್ದು ; 


66 


5 . 


( iv ) ( ಡಿ ) ಖಂಡದಲ್ಲಿ , “ ಕಿಲೋಮೀಟರಿಗೆ ಐವತ್ತು ಪೈಸೆ ” ಎಂಬ ಪದಗಳ 
ಜಾಗದಲ್ಲಿ “ಕಿಲೋಮೀಟರಿಗೆ ಒಂದು ರೂಪಾಯಿ ” ಎಂಬ ಪದಗಳನ್ನು ಬದಲಿಯಾಗಿ 
ಸೇರಿಸತಕ್ಕದ್ದು; 

( ೪ ) ( ಇ ) ಖಂಡದಲ್ಲಿ , “ ನೂರ ಇಪ್ಪತೈದು ರೂಪಾಯಿಗಳು ಎಂಬ ಪದಗಳ 
ಜಾಗದಲ್ಲಿ “ಐನೂರು ರೂಪಾಯಿಗಳು ” ಎಂಬ ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು ; 


( ಬಿ ) ( 2) ನೇ ಸಬ್‌ಐಟಮ್‌ನಲ್ಲಿ, 

( 1 ) ( ಎ ) ಖಂಡದಲ್ಲಿ , “ಕಿಲೋಮೀಟರಿಗೆ ಹತ್ತು ರೂಪಾಯಿಗಳು ಪ್ಲಸ್ 
ಆಕಸ್ಮಿಕ ವೆಚ್ಚಗಳಿಗೆ ಕಿಲೋಮೀಟರಿಗೆ ಐವತ್ತು ಪೈಸೆ ” ಎಂಬ ಪದಗಳ ಜಾಗದಲ್ಲಿ 
“ಕಿಲೋಮೀಟರಿಗೆ ಹದಿನೈದು ರೂಪಾಯಿಗಳು ” ಎಂಬ ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು; 

( i ) ( ಬಿ ) ಖಂಡದಲ್ಲಿ, “ಕಿಲೋಮೀಟರಿಗೆ ಐವತ್ತು ಪೈಸೆ ” ಎಂಬ ಪದಗಳ 
ಜಾಗದಲ್ಲಿ “ಕಿಲೋ ಮೀಟರಿಗೆ ಎರಡು ರೂಪಾಯಿಗಳು ” ಎಂಬ ಪದಗಳನ್ನು 

ಪದಗಳನ್ನು ಬದಲಿಯಾಗಿ 
ಸೇರಿಸತಕ್ಕದ್ದು; 

(i ) ( ಸಿ ) ಖಂಡದಲ್ಲಿ, ಒಂಬೈನೂರು ರೂಪಾಯಿಗಳು ” ಎಂಬ ಪದಗಳ 
ಜಾಗದಲ್ಲಿ ಒಂದು ಸಾವಿರದ ಐನೂರು ರೂಪಾಯಿಗಳು ” ಎಂಬ ಪದಗಳನ್ನು ಬದಲಿಯಾಗಿ 
ಸೇರಿಸತಕ್ಕದ್ದು; 


( 2 ) ಐಟಮ್ II ರಲ್ಲಿ , 


( ಎ ) ( 1) ನೇ ಸಬ್ ಐಟಮ್‌ನಲ್ಲಿ, 

( i ) ( ಎ ) ಖಂಡದಲ್ಲಿ, “ಕಿಲೋಮೀಟರಿಗೆ ಏಳು ರೂಪಾಯಿಗಳು ಎಂಬ 
ಪದಗಳ ಜಾಗದಲ್ಲಿ “ಕಿಲೋಮೀಟರಿಗೆ ಹತ್ತು ರೂಪಾಯಿಗಳು ” ಎಂಬ ಪದಗಳನ್ನು 
ಬದಲಿಯಾಗಿ ಸೇರಿಸತಕ್ಕದ್ದು, 

( ii ) ( ಬಿ ) ಖಂಡದಲ್ಲಿ , “ ಏಳುನೂರ ಐವತ್ತು ರೂಪಾಯಿಗಳು ” ಎಂಬ 
ಪದಗಳ ಜಾಗದಲ್ಲಿ ಒಂದು ಸಾವಿರ ರೂಪಾಯಿಗಳು ಎಂಬ ಪದಗಳನ್ನು 
ಸೇರಿಸತಕ್ಕದ್ದು; 


G 34 / 2018 / GPC . 


67 


6 . 


( iii ) ( ಬಿ ) ಖಂಡದ ನಂತರ , ಈ ಕೆಳಗಿನ ಖಂಡವನ್ನು 

ಸೇರ್ಪಡೆ 
ಗೊಳಿಸತಕ್ಕದ್ದು ಅದೇನೆಂದರೆ : 
( ಸಿ ) ಪ್ರತಿಯೊಂದು ಪ್ರಯಾಣಕ್ಕೆ ಗರಿಷ್ಠ ಐನೂರು 

ಗರಿಷ್ಠ ಐನೂರು ರೂಪಾಯಿಗಳ 
ಮಿತಿಗೊಳಪಟ್ಟು , ವೈಮಾನಿಕ ಪ್ರಯಾಣಗಳಿಗೆ ನೈಜದರ ಪ್ಲಸ್ ಆಕಸ್ಮಿಕ ವೆಚ್ಚಗಳಿಗಿರುವುದರ 
ಐದನೇ ಒಂದು ದರ . ” 


( ಬಿ ) (2) ನೇ ಸಬ್‌ಐಟಮ್‌ನಲ್ಲಿ, 

( ) ( ಎ ) ಖಂಡದಲ್ಲಿ , “ಕಿಲೋಮೀಟರಿಗೆ ಇಪ್ಪತೈದು ಪೈಸೆ ” ಎಂಬ 
ಪದಗಳ ಜಾಗದಲ್ಲಿ “ಕಿಲೋಮೀಟರಿಗೆ ಒಂದು ರೂಪಾಯಿ ” ಎಂಬ ಪದಗಳನ್ನು ಬದಲಿಯಾಗಿ 
ಸೇರಿಸತಕ್ಕದ್ದು ; 

( i ) ( ಬಿ ) ಖಂಡದಲ್ಲಿ, “ ಕಿಲೋಮೀಟರಿಗೆ ಆರು ರೂಪಾಯಿಗಳು ” ಎಂಬ 
ಪದಗಳ ಜಾಗದಲ್ಲಿ “ಕಿಲೋಮೀಟರಿಗೆ ಹತ್ತು ರೂಪಾಯಿಗಳು ” ಎಂಬ ಪದಗಳನ್ನು 
ಬದಲಿಯಾಗಿ ಸೇರಿಸತಕ್ಕದ್ದು; 

i ) ( ಸಿ ) ಖಂಡದಲ್ಲಿ, “ ಒಂಬೈನೂರು ರೂಪಾಯಿಗಳು ” ಎಂಬ ಪದಗಳ 
ಜಾಗದಲ್ಲಿ ಒಂದು ಸಾವಿರದ ಇನ್ನೂರು ರೂಪಾಯಿಗಳು ” ಎಂಬ ಪದಗಳನ್ನು ಬದಲಿಯಾಗಿ 
ಸೇರಿಸತಕ್ಕದ್ದು, 

( iv ) ( ಸಿ ) ಖ ೦ ಡ ದ ನ ೦ ತರ , ಈ ಕೆಳಗಿನ ಖ ೦ ಡ ವನು 
ಸೇರ್ಪಡೆಗೊಳಿಸತಕ್ಕದ್ದು ಅದೇನೆಂದರೆ : 

“ ( ಡಿ ) ವೈಮಾನಿಕ ಪ್ರಯಾಣಗಳಿಗಿರುವ ದರವು ಕೇರಳ ರಾಜ್ಯದ ಒಳಗಡೆ 
ನಡೆಸಿದ ವೈಮಾನಿಕ ಪ್ರಯಾಣಗಳಿಗೆ ಅನುಮತಿಸಿರುವ ಅದೇ ದರವು ಆಗಿರುತ್ತದೆ. ” 


68 


